ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1202(1489) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾ೦ತ್‌ರಾಜು (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 


ವಿಷಯ: ೦8ಪ್ರಮಾಣ ಪತ್ರ ಪಡೆಯುವ ಬಗ್ಗೆ 


(ಅ) ರಾಜ್ಯದ ವಿದ್ಯಾವಂತ ಯುವಕರಿಗೆ ಕೇ೦ದ್ರ ಸರ್ಕಾರಿ ಸೇವೆಗೆ ಸೇರಲು ಓ.ಬಿ.ಸಿ ಪ್ರಮಾಣ 
ಪತ್ರವನ್ನು ಕಂದಾಯ ಇಲಾಖೆಯಿಂದ ನೀಡಲಾಗುತ್ತಿದೆಯೇ ; ಹಾಗಿದ್ದಲ್ಲಿ ಇರುವ ಮಾರ್ಗ 
ಸೂಚಿ'ಗಳೇಮ; 


(ಆ) ಓ.ಬಿ.ಸಿ ಪ್ರಮಾಣ ಪತ್ರವನ್ನು ಯಾವ ಯಾವ ಜಾತಿಗಳಿಗೆ ನೀಡಲಾಗುತ್ತಿದೆ; (ವಿವರವಾದ 
ಮಾಹಿತಿ ಒದಗಿಸುವುದು) 


(ಇ) ಒಕ್ಕಲಿಗರಿಗೆ ಓ.ಬಿ.ಸಿ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಹಾಲಿ ಇರುವ ಮಾರ್ಗ 
ಸೂಚಿ ಗಳೇಮ:; 


(ಈ) ಈ ಪ್ರಮಾಣ ಪತ್ರ ಪಡೆಯಲು ನಗರ ಒಕ್ಕಲಿಗ ಮತ್ತು ಗ್ರಾಮೀಣ ಒಕ್ಕಲಿಗ ಎಂದು 
ವರ್ಗೀಕರಿಸಿರುವುದು ನಿಜವೇ; ಹಾಗಾದರೆ, ಯಾವ ಒಕ್ಕಲಿಗರು ಈ ಪ್ರಮಾಣ ಪತ್ರವನ್ನು 
ಪಡೆಯಲು ಇರುವ ಮಾನದಂಡಗಳೇನು ? (ವಿವರವಾದ ಮಾಹಿತಿ ಒದಗಿಸುವುದು) 


